ಸದಸ್ಯರ ಹೆಸರು; 


ಕರ್ನಾಟಕ ವಿಧಾನ ಪರಿಷತ್‌ 


ಶ್ರೀಕೆ.ಟಿ. ಶ್ರೀಕಂಠೇಗೌಡ 


ಕ್ಕ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 69 
ಉತ್ತರಿಸುವ ಸಚಿವರು ಮಾನ್ಯ ಕೃಷಿ ಸಚಿವರು 
ಉತ್ತರಿಸಬೇಕಾದ ದಿನಾಂಕ: 15-07-2019 


[ell 


ಪ್ರಶ್ನೆ 


ಉತ್ತರ 


ಕೃಷಿ ವಿ.ಸಿ. ಫಾರಂ ಕೃಷಿ ಕೇಂದ್ರ, 
ಮಂಡ್ಯ ಇದರ ಒಟ್ಟು ವಿಸ್ತೀರ್ಣ 


ಎಷ್ಟು? 


ಕೃಷಿ ವಿ.ಸಿ. ಫಾರಂ ಕೃಷಿ ಕೇಂದ್ರ, ಮಂಡ್ಯ ಇದರ ಒಟ್ಟು 
ವಿಸ್ತೀರ್ಣ 655.02 ಎಕರೆ. 


ಈ ಕೇಂದ್ರದ ಜಮೀನನ್ನು ಅಕ್ಕಪಕ್ಕದ 
ಗ್ರಾಮಸ್ಥರು ಒತ್ತುವರಿ ಮಾಡಿಕೊಂಡಿ 
ರುವುಡು ಗಮನಕ್ಕೆ 


ಬಂದಿದೆಯೇ; 


ಸರ್ಕಾರದ 


ಬಂದಿದೆ. 


|- 


ಇ) 


ಬಂದಿದ್ದಲ್ಲಿ, ಒತ್ತುವರಿ 
ಮಾಡಲಾಗಿರುವ ಜಮೀನು ಎಷ್ಟು; 


ಸುಮಾರು 5.25 ಎಕರೆ ವಿಸ್ತೀರ್ಣ 


ಈ ಒತ್ತುವರಿ ತೆರವಿಗೆ ಸರ್ಕಾರ 
ಕೈಗೊಂಡ ಅಗತ್ಯ ಕ್ರಮಗಳೇನು? 


ಸರ್ವೆ ನಂ. 100 ರಲ್ಲಿ 194.19 ಎಕರೆ ಜಮೀನು ಮೂಲತಃ 
ಸರ್ಕಾರಿ ಗೋಮಾಳವಾಗಿದ್ದು, ಇದರ ಪೈಕಿ 141.32 ಎಕರೆ 
ಜಮೀನನ್ನು ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು ಇವರ 
ಹೆಸರಿಗೆ ಎಂ.ಆರ್‌39/2005-06 ಪ್ರಕಾರ ಮ್ಯೂಟೇಷನ್‌ 
ಅಂಗೀಕಾರವಾಗಿ ಆರ್‌.ಟಿ.ಸಿ, ಬಂದಿರುತ್ತದೆ. ಇದರ ಪೈಕಿ 5.25 
ಎಕರೆ ಜಮೀನನ್ನು ಅಕ್ಕಪಕ್ಕದ ರೈತರು ಅಕ್ರಮ ದಾಖಲೆಗಳನ್ನು 
ನೀಡಿ, ತಹಶೀಲ್ದಾರ್‌ ರವರಿಂದ ಮಂಜೂರು ಮಾಡಿಸಿಕೊಂಡು 
(ನಂ.ಎಲ್‌.ಎನ್‌.ಡಿ.ಸಿ.ಆರ್‌.37/86-87) ಸಾಗುವಳಿ ಮಾಡ 
ಈ ಕುರಿತು ನ್ಯಾಯಾಲಯದಲ್ಲಿ ದಾವೆ 
ಸಲ್ಲಿಸಿದ್ದು, ಸಂಖ್ಯೆ; ಆರ್‌.ಎ. 9-11/2010-14 ಪ್ರಕಾರ ಸರ್ವೆ 


ನಂಬರ್‌ 100ಕ್ಕೆ ಸಂಬಂಧಿಸಿದಂತೆ ಉಪ ವಿಭಾಗಾಧಿಕಾರಿ, ಉಪ 


ಲಾಗುತ್ತಿತ್ತು. 


ls 


ವಿಭಾಗ, ಮಂಡ್ಯ ಇವರ ನ್ಯಾಯಾಲಯದಲ್ಲಿ ಕೂಲಂಕಷವಾಗಿ 


.] ಪರಿಶೀಲಿಸಿ, ತಾಲ್ಲೂಕು ಸರ್ವೆಯರ್‌ ರವರಿಂದ ಅಳತೆ ಮಾಡಿಸಿ, 


ನಕ್ಷೆ ತಯಾರಿಸಿ ಪ್ರತಿವಾದಿಗಳಿಗೆ ಮಂಜೂರಾಗಿರುವುದು ಅರೆ 
ವ್ಯಾಪ್ತಿಯಾಗಿದ್ದಲ್ಲಿ ರದ್ದುಗೊಳಿಸುವ ಬಗ್ಗೆ ಸಕ್ಷಮ 
ಪ್ರಾಧಿಕಾರದ ಮುಂದೆ ಪ್ರಸ್ತಾವನೆ ಸಲ್ಲಿಸಲು ನಿಯಮಾನುಸಾರ 
ಕ್ರಮ ವಹಿಸಲು ಮಂಡ್ಯ ತಹಶೀಲ್ದಾರ್‌ ರವರಿಗೆ 
ದಿನಾಂಕ:04-12-2012 ರಂದು ನಿರ್ದೇಶನ ನೀಡಲಾಗಿದೆ. 


ಅದರನ್ವಯ ಉಪ ವಿಭಾಗಾಧಿಕಾರಿಗಳ ಆದೇಶವನ್ನು 
ಪ್ರತಿವಾದಿಗಳು ಪ್ರಶ್ನಿಸಿ, ಜಿಲ್ಲಾಧಿಕಾರಿಯವರಿಗೆ ಸಲ್ಲಿಸಿದ್ದ 
ದಾವೆಯ ಕುರಿತು ಜಿಲ್ಲಾಧಿಕಾರಿಗಳು ನೀಡಿರುವ ಆದೇಶವನ್ನು 
ಪಾಲಿಸದ ತಹಶೀಲ್ದಾರ್‌ರವರ ಕ್ರಮದ ವಿರುದ್ಧ ಮಾನ್ಯ ಉಚ್ಛ 
ನ್ಯಾಯಾಲಯದಲ್ಲಿ ರಿಟ್‌ ಅರ್ಜಿ ದಾಖಲಿಸಲಾಗಿರುತ್ತದೆ. ಈ 
ಸಂಬಂಧವಾಗಿ ಮಾನ್ಯ ' ನ್ಯಾಯಾಲಯವು ಭೂದಾಖಲೆಗಳ 
ಸಹಾಯಕ ನಿರ್ದೇಶಕರು, ಮಂಡ್ಯ ತಾಲ್ಲೂಕು ಇವರಿಗೆ ಜೃಮೇನಿನ 
ಪೋಡಿ ದುರಸ್ಥಿ ಕಾರ್ಯ ಮಾಡುವಂತೆ ತೀರ್ಪು ನೀಡಲಾಗಿರುವ 
ಮೇರೆಗೆ ಭೂದಾಖಲೆಗಳ ಸಹಾಯಕ ನಿರ್ದೇಶಕರು ಪ್ರಶ್ನಿತ 
ಜಮೀನಿನ  ನಮೂನೆ-1-5 ರಲ್ಲಿ ಭರ್ತಿ ' ಮಾಡಿದ 
ಮಂಜೂರಿದಾರರ ಮೂಲ ಕಡತಗಳನ್ನು ಕಳುಹಿಸಿಕೊಡುವಂತೆ 
ಕೋರಿರುವುದಾಗಿದೆ. ಇದಲ್ಲಧೆ ಹಲವಾರು ಪತ್ರ 
ವ್ಯವಹಾರಗಳನ್ನು ಮಾಡಿದ್ದಾಗ್ಯೂ ತಹಶೀಲ್ದಾರ್‌ ರವರು 
ನಮೂನೆ 1-5ನ್ನು ಇದುವರೆವಿಗೂ ತಯಾರಿಸಿ ಭೂದಾಖಲೆಗಳ 
ಸಹಾಯಕರಿಗೆ ತಲುಪಿಸಿರುವುದಿಲ್ಲ. ಆದ್ದರಿಂದ ಉಚ್ಛ 
ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ 
ಮಾಡಲಾಗಿದೆಯೆಂಬ ನ್ಯಾಯಾಂಗ ನಿಂಧನೆ ಮೊಕದ್ದಮೆ 


ಹೂಡಲು ಕ್ರಮ ವಹಿಸಲು ನಿರ್ಧರಿಸಲಾಗಿರುತ್ತದೆ. 


ಸಂಖ್ಯೆ: ಕೃಣ 22 ಕೃವಿಬೆ 2019 


he 


(ಎನ್‌.ಹೆಚ್‌.ಶಿವಶಂಕರರೆಡ್ಡಿ) 
ಕೃಷಿ ಸಚಿವರು 


